ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 349 

ಸದಸ್ಯರ ಹೆಸರು : ಶ್ರೀ ಘೋಟ್ಟಿಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸಬೇಕಾದ ದಿನಾಂಕ : 06-03-2020 

ಉತ್ತರಿಸುವ ಸಚಿವರು : ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ, 


ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಚಿವರು 


(at 


ಉತ್ತರ 


ಕಾರವಾರ ಜಿಲ್ಲೆಯಲ್ಲಿ `ಕಳೆದ್‌'5 ವರ್ಷಗಳಲ್ಲಿ 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ 
ಯಾವ ಯಾವ ನ ಸಂಸ್ಥೆಗಳಿಗೆ ಎಷ್ಟು 
ಅನುದಾನ ಮಂಜೂರು ಮಾಡಲಾಗಿದೆ. | ಉತ್ತರ ಕನ್ನಡ ಜಿಲ್ಲೆಗೆ ಅನುದಾನ ಬಿಡುಗಡೆ 
ಅನುದಾನ ಮಂಜೂರು ಮಾಡಲು ಶಿಫಾರಸ್ಸು | ಮಾಡಿರುವ ಸಂಘ ಸಂಸ್ಥೆಗಳ ವಿವರವನ್ನು 
ಮಾಡಿರುವ ಮಾಹಿತಿಯನ್ನು ತಾಲ್ಲೂಕುವಾರು, | ಅನುಬಂಧ-1 ಮತ್ತು 2 ರಲ್ಲಿ ಲಗತ್ತಿಸಿದೆ. 

ಜಿಲ್ಲಾವಾರು ಮಾಹಿತಿ ನೀಡುವುದು. 


ಕಳೆದ 5 ವರ್ಷಗಳಲ್ಲಿ (2014-15, 2015-| ಆ 
16, 2016-17, 2017-18 ಮತ್ತು 2018-19) 


ಇಲಾಖೆ ವತಿಯಿಂದ ಸಂಘ  `ಸಂಸೆಗೌಿಗೆ! | 
$ ! ಮಾರ್ಗಸೂಚಿ ಪತಿ ವಂ 3ರ 
ಅನುದಾನ ಮಂಜೂರು ಮಾಡಲು ಇರುವ lr ಹ ಬ್‌ ಫಧುಖಂಧ 3 ಲ್ಲಿ 


ನಿಯಮಾವಳಿಗಳೇನು ಸ a > 


ಸದರ ನಯಮಾವಾಗನ್ನ ಫಾಕಸದರುವ 

ಸಂಸ್ಥೆಗಳಿಗೆ ಅಮದಾನ ಮಂಜೂರು 

ಮಾಡಿರುವುದು ಸರ್ಕಾರದ ಗಮನಕ್ಕೆ Se Ry 

ಬಂದಿದೆಯೇ. ಹಾಗಿದ್ದಲ್ಲಿ ನಿಯಮಾವಳಿಗಳನ್ನು | ಯಾವುದೇ ಹಣಾ ಹತ 
ಧಾ ನಿಯಮಾವಳಿ ಉಲ್ಲಂಘಿಸಿ ಅನುದಾನ 

ಪಾಲಿಸದೇ ಅನುದಾನ ಪಡೆದಿರುವ ಸಂಘ Hrd ಮಾಡಿರುವುದಿಲ್ಲ. 

ಸಂಸ್ಥೆಗಳು ಯಾವುವು ಪಡೆದಿರುವ _ 

ಅನುದಾನವೆಷ್ಟು (ಕಳೆದ 3 ವರ್ಷಗಳ! 

ಸಂಪೂರ್ಣ ವಿವರ ನೀಡುವುದು) 


ಈ ಪ್ರಕರಣದಲ್ಲಿ ``ಸರ್ಕಾರೆ ಕೈಗೊಂಡಿರುವ | 


ಕ್ರಮಗಳೇನು ನಿಯಮಾವಳಿಗಳನ್ನು i 


ಪಾಲಿಸಿದಿರುವ ಸಂಘ ಸಂಸ್ಥೆಗಳಿಗೆ ಅನುದಾನ | 
ಮಂಜೂರು ಮಾಡಿದ ಅಧಿಕಾರಿಗಳ ವಿರುದ್ಧ | ಉದ್ಭವಿಸುವುದಿಲ್ಲ. 
ಕೈಗೊಂಡ ಕ್ರಮಗಳೇನು ಸ್ಪಷ್ಟ ಮಾಹಿತಿ| j 
ಒದಗಿಸುವುದು. (ಬೀದರ್‌ ಜಿಲ್ಲೆಗೆ ಸಂಬಂಧ | 
ಪಟ್ಟ ಮಾಹಿತಿ ನೀಡುವುದು.) 


ಸಂಖ್ಯೇ ಕ 


[) 


ಸಂವಾ 14 ಕವಿಸ 2020 K 


(೩.ಟಿ.ರವಿ) 
ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ, 
ಯುವಜನ ಸಬಲೀಕರಣ ಹಾಗೂ 
ಕ್ರೀಡಾ ಇಲಾಖೆ ಸಚಿವರು. 


- 2014-15 ನೇ ಸಾಲಿನಲ್ಲಿ ತಪ 


ಫ್ಹೆಗಳಿಗೆ ಸಹಾಯ ದೆನ ಬಿಡುಗಡೆ ಮಾಡಿರುವ ವಿವರ 


[Y G 
i 
೩ನ 
ಊ 
[7 
3 
3 
ig 
e- 
t 
fs 
[sy 
€l 
೩ 


ಈ ಸರ್ಕಾರದ ಆದೇಶ ಸಂಖ್ಯೆ:ಕಸಂಮಾ/1071 ತ ಧದ 2014 ದಿನಾಂಕ: 23.1 ಸ 2014 
ಕ್ರ.ಸಂ ಸಂಸ್ಥೆಯ ಹೆಸರು ಬಿಡುಗಡೆ ಮಾಡಿದ ಮೊತ್ತ. 


7.00,00೦.೦0 


5 ಸಂಗಾತಿ ರಂಗಭೂ ಮಿ ಅಂಜೋಲಾ 50,000.0೦ 


1,00.00೦.೦೦ ; 


8 ಸಾರಿ ಮ ಲ 

3. ಯಕ್ಷ ಮನಷಂದನ ಸಿದ್ಧಾಪುರ ರ್‌ STA NUN 
| 1: ಸೋಡಿಗದ್ದೆ ಮೂಕಾಂಬಿಕಾ ಯಕ್ಷಗಾನ ಕಲಾ ಸಂಷ್ಠೆ (8). ಸಿದ್ದಾಪುರ ೦೦೨೦೦೦೦ 
| ಅತ್ಮೀಯ ತಲಾವಔಿಕ (6) ಪಮಟಾ SUNS 


50,00೮.೦೦ 
13 
14. | 
ನ EE PEE 
5 75,೦೦೦.೦೦ 
| Kime ಲಾಲಾ ಬ್ರಾದಯಾನೇನಾತ್‌ ಇಕ್‌ 


18. ' ನಾಟ್ಯಾಂಜಲಿ 


i9. ' ಯಕ್ಷಲೋಕ ಹೊನ್ನಾವರ 2.00,೦೦೦.೦೦ 


20. ಯಕ್ಷಗಾನ ಸಂಶೋದ 


2015-16ಸೇ ಪಾಲಿಸಲಿ ಉತ್ತರ ಕಸ್ನಡೆ ಜಿಲ್ಪೆ 


ಪ್ಹಾ 


§ 
SS 


ಪಿಗೆ ಬರುವ ಸಂಘ ಸಂಸ್ಥೆಗಳಿಗೆ ಸಹಾಯ ಧನ ಬಿಡುಗಡೆ ಮಾಡಿರುವ ವಿಪರ " 


ಸರ್ಕಾರದ ಆದೇಶ ಸಂಖ್ಯೆ:ಕಸಂಪಾ/564/ನಸಧ/2೧18, ಔಿಸಾಂಣೆ:17-42-2015 


; ಸಂ 


RES 
ಸಂಸ್ಥೆ (ಈ) ಜೊಯಿಡಾ 


1,00,000.0 


50,000.0 


1,00,000.0 


50,00.0 


| ಸ 
| ಕ್ರಸಂ ಸಂಸ್ಥೆಯ ಹೆಸರು | | ಬಿಡುಗಡೆ ಮಾಡಿದ ಮೊತ್ತ 
| ದಾದಾ ಸೆ by aE; 
| 4 [ರಂಗ ಸೌಗಂಧ ಟ್ರಸ್ಟ್‌ (ರಿ) ಸಿದ್ಧಪುರ - } | 75,0೦೦.೦ 
| 2 [ಗೋಕುಲ ಬಾನ್ಸುರಿ ಗುರುಕುಲ ಟ್ರಸ್ಟ್‌ (ರಿ), ಯಲ್ಲಾಪುರ 7 75,000.0 
f per ಈ _— ವ 
13. 1 ಯಕ್ಷಚಂದನ, ಸಿದ್ದಾಪುರ ) i | 75,೦೦೦.0೦ 
— _ : —— 

4 |ಪಂಗಾತಿ ರಂಗಭೂಮಿ (ರಿ) ; 0] 50,೦೦0.೦ 
ಹ ' 
EN ಹ ಸಹಯಾನ (ರಿ) | | 2,೦೦,೦೦೦.೦ 
. ದಾ 
} 3 T 
[8 3 ಕೆಲಾ ಬಳಗ (ರಿ) ತೇಬಂಗಾರ, ಯಲ್ಲಾಪುರ | 2,50,000.೦ 
|... | ಒಡ್ಡೋಲಗ (ರ), ಹಿತ್ತಕೈೆ, ಸಿದ್ದಾಪುರ J f 75,000.೦ 
ವಾ p H h 
fT a 1 pr ಬಂಟದೇವ ಯುವ ಮಂಡಳಿ (ರಿ) | | 50,000.0೦ 
7 ವ p j 

1 ಕ ಯಕ್ಷಲೋಕ ಹೊನ್ನಾವರ. f ee 1 2,0೦,೦೦೦.೦ 
1. ರಾಜರಾಜೇಶ್ವರಿ ರಂಗ ಸಮೂಹ, ಯಲ್ಲಾಪುರ | | 1,00,0ರ೦.೦ 
1. | ಕೆಲಾಭಾಸ್ಕರ (ರ) ಇಟಗಿ ಸಿದ್ದಾಪುರ § | 150,000.0 
i ತ -— - 
| 1. | ಬೆಳಸಲಿಗೆ ಯಕ್ಷಕಲಾ ಪ್ರತಿಷ್ಠಾನ, ಸಿದ್ಧಾಪುರ { /. 1,00,000.೦ 
fi | (8 4 
——— - ¥ 1 
1-48. | ಸಾಟ್ಯಾಂಜಲಿ-ನೃತ್ಯ' ಕಲಾ ಕೇಂದ್ರ, ಶಿರಸಿ | | 150,000.0೦ 
— }¥ 

14. | ಚೆಂತನ ರಂಗ ಅಧ್ಯಯನ ಕೆಂದ್ರ | | 1,00,000.೦ 
18. | ಪ್ರಯೋಗ ಸ್ವಯಂ ಸೇವಾ ಸಂಸ್ಥೆ, ಸಿದ್ದಾಪುರ | | 50,000.೦0 
t | 
| 18. | ಯಕ್ಷಗಾನ ಸಂಶೋಧನಾ ಕೇಂದ್ರ (ರಿ), ಕುಮಟಾ | | 1,00,೦೦೦.೦ 
17. | ಶ್ರೀರಾ ಜಿರಾಜೇಶ್ವರಿ ೩ ಯಕ್ಷಗಾನ ಸಂ ಹ ಹ | 75,000.೦0 
| 8 | ಶ್ರೀ ಮಹಾಗಣಪತಿ ಯಕ್ಷಗಾನ 2 ೫16), ಸಿದ್ದಾಪುರ | 2,00.೦೦೦.೦ 
| . 
| 50,000.೦ 
| 7 
| | 50,00೦.೦ 
| 
| 
| 


75,0000 


50,000.೦__ 


Bಈ 016-17 ನೇ ಸಾಲಿನಲ್ಲಿ ಉತ್ತರ ಕನ್ನಡ ಜಿಲ್ಲ ವ್ಯಾಪ್ತಿಗೆ ಬರುವ ಸಂಘ ಸಂಸ್ಥೆಗಳಿಗೆ ಸಹಾಯ ಧನ ಬಿಡುಗಡೆ ಮಾಡಿರುವ ವಿವರ 


ಸರ್ಕಾರದ ಆದೇಶ ಸಂಖ್ಯೆ:ಕಸಂವಾ/114/ಕಸಧಃ2017, ದಿನಾಂಕ:21-02-2017 | 
; ಕ್ರ.ಸಂ ಸಂಸ್ಥೆಯ ಹೆಸರು ಬಿಡುಗಡೆ ಮಾಡಿದ ಮೊತ್ತ 
|4| ಕೆಲಾ ಸಿಂಚನ (ರಿ), ಸಿದ್ಧಾಪುರ | i 50,000.೦೦ | 
| 2. | ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ಹಣಜಿ ಬೈಲ್‌ (ರಿ), ಸಿದ್ಧಾಪುರ | 100,000.೦೦ | 
| 3 [ಬಾರತಿ ಸೃತ್ಯ ಕಲಾಕೇಂದ್ರ, ಯಲ್ಲಾಪುರ 1,00,00೦.೦೦ | 
4 ಗೋಕುಲ ಬಾನ್ಸುರಿ ಗುರುಕುಲ ಟ್ರಸ್ಟ್‌ (ರಿ), ಯಲ್ಲಾಪುರ | 1,00,000.೦೦ | 
} 
—T- | ನಾನಾ | 
i 5 |ಷೈತ್ರಿ ಕಲಾ ಬಳಗ (ರಿ) ತೇಲಂಗಾರ, ಯಲ್ಲಾಪುರ | 3,00,0೦೦.೦೦ 
) - | 
6. | ಕಲಾಭಾಸ್ಕರ (ರಿ) ಇಟಗಿ ಸಿದ್ದಾಪುರ 4} 1,50,000.00 
; 
| 7. | ಯಕ್ಷಚಂದನ (ರಿ), ದೆಂಟಕಲ್‌ — | 1.00,00೦.೦೦ 
| If j 
} 8. ಒಡ್ಡೋಲಗ (ರಿ), ಹಿತ್ನಕೈೈ, ಸಿದ್ದಾಪುರ | 100,000.00 | 
|] 9. | ಶ್ರೀ ಇಡಗುಂಜೆ ಮಹಾಗಣಪತಿ ಯಕ್ಷಗಾನ ವೇಷಭೂಷಥಿ ಮಂಡಳಿ, (ರ) | 75,000.00 | 
| 10. | ಜನನಿ ಮ್ಯೂಸಿಕ್‌ ಸಂಸ್ಥೆ, ಶಿರಸಿ | 1.00,000.0೦ | 
+ ~ 
| 11. | ಶ್ರೀ ಮೆಹಿಷಾಸುರ ಮರ್ದಿನಿ ಯಕ್ಷಕಲಾ ಪ್ರತಿಷ್ಠಾನ (ರಿ) | 1,00,00೦.೦೦ | 
| 12. | ನಾಟ್ಯರಾಣಿ ಭರತನಾಟ್ಯ ನೃತ್ಯ ಕಲಾಕೇಂದ್ರ ಸಮಿತಿ 1ರಿ) T 50,0೦೦.೦೦ | 
pl 4 } 
| 13. | ಪ್ರೇರಣಾ ಸಂಸ್ಥೆ (ರಿ) ಗುಂದ್‌ ಜೊಯಿಡಾ” ; | 1,00,೦೦೦.೦೦ | | 
14. ಫಾ ಚರಿಟೆಬಲ್‌ ಫೌಂಡೇಷನ್‌ (ರಿ) ಜೋಯಿಡಾ | | 150,000.0೦ | 
- 
\ 15. | ಶ್ರೀ ಕೋಡಿಗದ್ದೆ ಮೂಕಾಂಬಿಕಾ ಯಕ್ಷಗಾನ ಕಲಾ ಸಂ 4 1,00,000.0೦ | 
t - - —— 
| 18. |ಸುಷಿರ ಸಂಗೀತ ಪರಿವಾರ (ರಿ) [ 50,000.೦೦ | 
| 1 | ಯಕ್ಷಗಾನ ಸಂಶೋಧನಾ ಕೇಂದ್ರ, ಕುಮಟಾ | 1,00,00೦.೦೦ | 
| 38. ರ 3,00,೦೦೦.೦೦ | 
| 19. | ಶ್ರೀ ಅನಂತ ಯಕ್ಷಕಲಾ ಪ್ರತಿಷ್ಠಾನ (ರ) ಸಿದ್ಧಾಪುರ | | 1,00,0೦೦.೦೦ 
20. | ಶ್ರೀ ಭಾರತ ಮಾತಾ ಮಂದಿರ ಸಂಸ್ಥಾನ (ರಿ) | | 1,00,0೦೦.೦೦ | 
2 ಸ | if 50,000.0೦ | 
\ [] \ Fl 
| 22 8 50,000.0೦ 
5 | | 3,00,0೦೦.೦೦ 
> 24 & ನ್‌್‌ ,00,0೦೦.೦೦ 
T 
25. | | i 2.00,೦೦೦.೦೦ ; 
i 4 H 
28. | ಶ್ರೀ ಗುರು ಜಿಲ್ಲಾ ರಂಗಭೂಮಿ ಕಲಾವಿದರ ವೇದಿಕೆ ಉತ್ಸೆರ ಕನ್ನಡ (ರಿ) 3 50,000.0೦ ' 
| 2. |ರಂಗ ಸೌಗಂಧ ಟ್ರಸ್ಟ್‌ (ಈ) ಸಿದ್ದಪುರ i 1,00,೦೦೦.೦೦ | 
28. | ಸಹಯಾನೆ ಟ್ರಸ್ಟ್‌, (ಡಾ.ಆರ್‌.ವಿಭಂಡಾರಿ ನನನ್‌ ನ ತಿ ಅಧ್ಯಯನ ಕೇಂದ್ರ) 150,000.೦೦ | 
| 29. |ಡೆಂತನ ರಂಗ ಅದ್ಯಯನ ಕೇಂದ್ರ (ರ) | 1,00,00೦.0೦ ! 


i 


| 
| 


[ 30. Shabara 
| 


| 1,00,000. | 
| 31. | ಕರಾವಳಿ ಸಾಂಸ್ಕೃತಿಕ ಪ್ರತಿಪ್ಞಾನ ಕಾರವಾರ 1,00,000.೦೦ 
[ 32. | ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ 2 8,00,0೦೦.೦೦ |- 


2017-18ನೇ ಸಾಲಿನಲ್ಲಿ ಉತ್ತರ ಕನ್ನ ಡ ಜಿಲ್ಲೆ ವ್ಯಾ ಪಿಗೆ ಬರುವ ಸಂಘ ಸಂಜ ಶ್ಥೆಗಳಿಗೆ ಸಹಾಯ ಧನ ಬಿಡುಗಡೆ ಮಾಡಿರುವ ವಿವರ 


ಗ ಹೆಸರು: 


| ಬಿಡುಗಡೆ ಮಾಡಿದ ಮೊತ್ತ 


ಲೌ! 
ಸ 


1000000" 


pete {CSRS NE 


ಸುರವರ್ದಿನಿ ಇ pr ನ(ರಿ) 


100000 


atmeeya kala vedike 


50,000 


50,000 


§ ಕಲಾಭಾಸ್ಸ ್ವರ(ರಿ ) ಇಟಗಿ 


50,000 


ye 


3,00,000 


ಪ್ರೇರಣ ಸಂಸ್ಥೆ. ಗುಂಡ 


1,00,000 


 ಯಕ್ಷಚಂದನ (ರ) ದಂಟಕಲ್‌ 


1,00,000 


ಶ್ರೀ ಕೋಡಿಗದ್ದೆ ಮೂಕಾಂಬಿಕಾ ಯಕ್ಷಗಾನ ಕಲಾ 


1,00,000 


ರೀಂಕಾರ್‌ ಮೆಲೋಡಿಸ್‌ ಆರ್ಟ್ಸ್‌ ಅಸೋಸಿ 


1,00,000 


ಬೆಳಸಲಿಗೆ ಯಕ್ಷಕಲಾ ಪ್ರತಿಷ್ಠಾನ (ರ) ಬೆಳಸ 


50,000 


1,00,000 


50,000 


ಅಮದಳ್ಳಿ ಜಾನಪದ ಉತ್ಸವ ಸಮಿ: 


2,00,000 


ಶ್ರೀ ಅನಂತ ಯಕ್ಷಕಲಾ ಪ್ರತಿಷ್ಠಾನ (ರ) ಸಿದ್ದಾಪುರ 


1,00,000 


ಸಾಧ್ಯವೆ: ನೃತ್ಯ ಕಲಾ ಕೆಂದ್ರ 


1,00,000 


SHRI RAJARAJESHWAR! YAKSHAGANA SAMSTHE(R) MANCHIKERI 


50,000 


ಗೋಕುಲ ಬಾನ್ಸುರಿ ಗುರುಕುಲ ಟ್ರಸ್ಟ್‌ 1ರಿ.) 


1,00,000 


2,50,000 


ಜನನಿ ಸಂಸ್ಥೆ (ರಿ) ಸಿಸಿ 


1,00,000 


50,000 


1,00,000 


50,000 


A 


50,000 


50,000 


50,000 


ಸಹಯಾನ ಟ್ರಸ್‌ (ಡಾ. ಆಲ್‌ ಹಂದಾಡಿ ಸೆನಪಿನ ಸಂಸ್ಥೆ 


2,50,000 


50,000 


ESSN EB. 


50,000 


; 
' 


ಫೆ 


ಕ 


2018- 19ನೇ ಸಾಲಿನಲ್ಲಿ ಉತ್ತರ ಕಸ್ನಡ ಬೆಲ್ಲೆ ಪ್ಯಾ ls 


ಎ 


ಸ 
ದಿವ ಸಂಘ [iM 


ಸೆಗಳಿಗೆ ಸಹಾಯ ಧನ ಬಿಡುಗಡೆ ಮಾಡಿರುವ ವಿವರ 


19 ದಿನಾಂಕ: 450 07. 2019 


ಸರ್ಕಾರದ ಆದೇಶ ಸಂಖ್ಯೆ: :ಕಸಂವಾ 228 ಕೆ ನ 


ಕ್ರಸಂ | | ಬಿಡುಗಡೆ ಮಾಡಿದ ಮೊತ್ತ | 
1. | ಗಾನ | ಮಂಡಳಿ ಕೆರೆಮನೆ (ರಿ | 1000000 
RE } ಪನ | i 
೫] SUPA CHARITABLE EF FOUNDATION(R) JOIDA UT AR KANNADA | 200000 
#1 ಗೋಕುಲ ಬಾಸ್ತುವಿ ಗುರುಕುಲ ಟ್ರಸ್ಟ್‌ (4) | 100000 | 
4. shel ahaganapat Vaishagana Mandal anajibail | 300000 
ಭವ ಮಿ ಮಾರಿನ ye SE 
5 | ಯಕ್ಷಲೋಕ f | 300000 
ಹರಿವ + + 
5. Shree Ananta Nakina Prathistan sl | 50000 
ಜಹಿ _ 8 ಟು } 
೫  ನಾದಶಂಕರ | | 50000 
8. ಪದ್ಮಶ್ರೀ ಚೆಟ್ಟಾಣಿ ಯಕ್ಷಕಲಾ ಕೇಂದ್ರ ಟ್ರಸ್ಟ (ರಿ) | 50000. | 
Se ವ [ವಾ & f 
ig. ರರಿಗಸೌಗಂಧ ಟ್ರಸ್ಟ್‌ (6) 6 " 100000 
| 10. SHABARA 50000 i 
{ - ) pe CASE 1 
| Hn. ಗನಂಗಾನ್‌ ಮೆಲೋಟೀಸ್‌ ಆರ್ಟ್‌ ಆ ಅಸೋಸಿಯೇಶನ್‌ (ರಿ) | 50000 j 
j ಮ! aia | ಆ | 
\ 12 Yaksha Shalmals ಕ್‌ IA - I000000 | 
_ | § | me 
' 13. ಯಕ್ಷಗಾಸ ಸಂಶೋದನಾ ಕೆ ಕೇಂದ್ರ ' 100000 | 
\ j 
fy | } 
|. SWARANJAL [Rj | 50000 
L H 
| ಶ್ರೀ ಕೋಡಿಗದ್ದೆ ಮೂಕಾಂಬಿಕಾ ಯಕ್ಷಗಾನ ಕಲಾ ಸರ (6) ದೊಡ್ಮನೆ | 100000 
ಸುಷಿರ ಸಂಗೀತ ಪರಿವಾರ (ರಿ) | 50000 
3 ಮ VE ಸ್ನ ಬ : ಷೋ 
| ಗರಿ 4 50000 | 
| —— — 
| 100000 
ಸಿನಾ | 
j ‘9. ಶಲಾಭಾಸ್ಕರ (ಈ pS 100000 | 
| 4 ಮಾ ಜ್ತ ಮ 3 1 
| 20 SHREE sii MATA MANDIR SAMSTAN ({R)} } 100000 | 
2 | SHRI | RUARAESHWAR YAKSHAGANA SAMST {R} MANCHIKER! 50000 | 
be ¥ We j 
22. 1 PRERANA SAMSTE(R) GUND ND J0IDK UK | 100000 | 
L ಮ ಭವನ - ಭನನ ಟಾ 1 
| UM 1) 50000 


ana ೧3೪51202 ಟಟ? 


[ee] 
5 [e] 
ee 


Re 


; ಅಂಕೊಲೆಕಾಃ 


} 
} 


ವರ್‌ 5 


; ಕಾರ್‌ 


81301, 


ಲು 
[ey 


I 


೭ 


448076809 


4 


| ಉತ್ತರ ಕನ್ನಡ 


ಯಾವ ಸಂಸ್ಥೆಗಳು 


5 ವರ್ಷಗಳೇ 


pS 


ಗಿರಿಜನ ಉಪಯೋಜನೆಯಡಿ ಕಾರ 


& 


ಆಯ್ಕೆ 


ಯಾಗಿರುವುದಿಲ 


£ಜಾನಿಂಧ- ಇ 


ಸರ್ಕಾರದ ಆದೇಶ ಸಂಖ್ಯೆ ಕಸಂವಾ 253 ಕಸಧ 2017, ಬೆಂಗಳೊರು ದಿನಾಂಕ:03.07.2017 


ಅನುಬಂಧ- 1 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸಂಘ-ಸಂಸ್ಥೆಗಳಿಗೆ ಪ್ರೋತ್ಸಾಹ ಧನಸಹಾಯ 
ನೀಡಲು ಅನುಸರಿಸಬೇಕಾದ ಮಾರ್ಗಸೂಚಿಗಳು 
ಧನಸಹಾಯ ಪಡೆಯುವ ಸಂಘ-ಸಂಸ್ಥೆಗಳು ಅಥವಾ ಟಸ್ಪುಗಳು ಕಲೆ, ಸಾಹಿತ್ಯ ಮತ್ತು ಸಾಂಸ್ಥೃಶಿಕ 
ಉದ್ದೇಶದಿಂದಲೇ ರಚಿತವಾಗಿ: ಚಟುವಟಿಕೆ ನಡೆಸುತ್ತಿರಬೇಕು. ವಿವಿಧೋದ್ದೇಶ ಚಟುವಟಿಕೆ ಹೊಂದಿರುವ 
ಸಂಘ- ಸಂಸ್ಥೆಗಳು/ಟಿಸ್ಪುಗಳನ್ನು ಪರಿಗಣಿಸಲು ಅವಕಾಶವಿಲ್ಲ. 


£ ನಿರಂತರವಾಗಿ” ಕಲೆ, ಸಾಹಿತ್ಯ ಮತ್ತು ಸ ಸಾಂಸ್ಕೃತಿಕ ಚಟುವಟಿಕೆ ನಡೆಸುವ ಸಂಘ-ಸಂಸ್ಥೆಗಳು/ಟ್ರ ಟಸ್ಪುಗಳು 


ನಿಯಮಾನುಸಾರ ನೋಂದಣಿ” ಕಾಯಿದೆ ನಿಯಮಗಳ - ಪ್ರಕಾರ ಕಡ್ಡಾಯವಾಗಿ 
ನೋಂದಣಿಯಾಗಿರಬೇಕು. ಹೊರರಾಜ್ಯ ಮತ್ತು ಹೊರದೇಶಗಳ ಕನ್ನಡ ಸಂಘ-ಸಂಸ್ಥೆ ಗಳು ಆಯಾ 
ಪ್ರದೇಶಗಳ ಸಂಘ-ಸಂಸ್ಥೆಗಳ ನೋಂದಣೆ ಕಾಯಿದೆಯಡಿ" ನೋಂದಣಿಯಾಗಿರಬೇಕು. 
ನೋಂದಣಿಯಾಗಿ. ಕನಿಷ್ಪ ಎರಡು ವರ್ಷ ಪೂರೈಸಿರಬೇಕು. : ಪರಿಶಿಷ್ಟ ವರ್ಗ/ಪರಿಶಿಷ್ಟ ಪಂಗಡಗಳ 
ಸಂಘ-ಸಂಸ್ಥೆಗಳು ಕನಿಷ್ಟ ಒಂದು ವರ್ಷ. ಪೂರೈಸಿರಬೇಕು. 
ಸಂಘ-ಸಂಸ್ಥೆಗಳ ಪದಾಧಿಕಾರಿಗಳಲ್ಲಿ ಕಡ್ಡಾಯವಾಗಿ ನಾಲ್ಕು ಜನ ಸಾಹಿತ್ಯ-ಸಾಂಸ್ಕೃತಿಕ ಕ್ಷೇತ್ರಕ್ಕೆ 
ಸಂಬಂಧಿಸಿದವರಾಗಿರಬೇಕು. ಪರಿಶಿಷ ಪೃವರ್ಗ/ಪರಿಶಿಷ್ಟ ಪಂಗಡಗಳ ಸಂಘ-ಸಂಸ್ಥೆಗಳ ಎಲ್ಲಾ 
ಪದಾಧಿಕಾರಿಗಳು ಆಯಾ ಸಮುದಾಯಕ್ಕೆ ಸೇರಿದವರೇ ಆಗಿರಬೇಕು. . ಆನ್‌ಲೈನ್‌ ಜಾತಿ ಪ್ರಮಾಣ 
ಪತ್ರದ ಆರ್‌.ಡಿ. ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕು. \ 
ಈ ಯೋಜನೆಯು ಸಾಂಸ್ಕೃತಿಕ ಉದ್ದೇಶಕ್ಕೆ ಮಾತ್ರ ನಿರಂತರ ವರ್ಷಪೂರ್ತಿ ಚಟುವಟಿಕೆಗೆ ಹಾಗೂ 
ಸಂಸ್ಥೆಯನ್ನು ಸಾಂಸ್ಕೃತಿಕಪಾಗಿ-ಬಅಪಡಿಸಲು- ನೀಡುವ: ಧನಸಹಾತುವೇ-ಹೊರತು ಕೇವಲ-ಈ ವರ್ಷ 
ಮಾಡಲು ಉದ್ದೇಶಿಸಿರುವ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನೀಡುವ ಕಾರ್ಯಕ್ರಮದ ಮೊತ್ತವಲ್ಲ. 
ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ನೀಡುವ ಧನಸಹಾಯದ ಮೊತ್ತವನ್ನು ಹಿಂದಿನ ಆರ್ಥಿಕ ವರ್ಷದಲ್ಲಿ 
ಸಂಸ್ಥೆಯು -ನಡೆಸಿದ ನಿರಂತರ ಚಟುವಟಿಕೆಗಳನ್ನು ಆಧರಿಸಿ ನಿಗದಿಪಡಿಸಲಾಗುವುದು. 
ಸಂಸ್ಥೆಯು ಆಯೋಜಿಸುವ ಪ್ರಶಸ್ತಿ ಪ್ರದಾನ, ಸನ್ಮಾನ ಕಾರ್ಯಕ್ರಮಗಳಿಗೆ ಮಾಡುವ ವೆಚ್ಚವನ್ನು 
ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಪರಿಗಣಿಸುವುದಿಲ್ಲ. | . 
ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ. ಪ್ರೋತ್ಸಾಹ ಧನಸಹಾಯ ನೀಡಲಾಗುವುದು ಎಂಬುದು ಕಡ್ಡಾಯವಲ್ಲ. 
ಸಮಿತಿಯ ನಿರ್ಧಾರವೇ ಅಂತಿಮ ಹಾಗೂ ಲಭ್ಯ ಅನುದಾನಕ್ಕನುಗುಣವಾಗಿ ನೀಡಲಾಗುವುದು. 
ಸಮಿತಿಯು ಆಯ್ಕೆ ಮಾಡಿ, ಮೊತ್ತ ನಿಗದಿಪಡಿಸಿ, ನಡಾವಳಿ ಅನುಮೋದಿಸಿದ ನಂತರ ಅನುದಾನ 


" ಬಿಡುಗಡೆಗೆ ಕ್ರಮವಹಿಸುವುದು. - 


ಧನಸಹಾಯ ಪಡೆಯುವ ಸಂಸ್ಥೆಯು ನಡೆಸುವ ಸಾಂಸ್ಕೃತಿಕ ಚಟುವಟಿಕೆಗಳ ಸಂಘಟನಾ ವೆಚ್ಚ, 
ಸಂಭಾವನೆ ಮತ್ತಿತರ ರೂ.5,000/-ಗಳಿಗೆ ಮೀರಿದಎಲ್ಲ ವೆಚ್ಚಗಳನ್ನು ಕಡ್ಡಾಯವಾಗಿ ಬ್ಯಾಂಕ್‌ಅಕೌಂಟ್‌ 
ಪೇಯಿ ಎಚೆಕ್‌ ಮೂಲಕವೇ ಪಾವತಿಸಬೇಕು. 


. ಧನಸಹಾಯ ಪಡೆಯಲಿಚ್ಛಿಸುವ ಸಂಸ್ಥೆಯು ಸ್ವತಂತ್ರವಾಗಿ ಕಾರ್ಯಕ್ರಮ ರೂಪಿಸಿ ಅನುಷ್ಠಾನಗೊಳಿಸಿದ 


ಕಾರ್ಯಕ್ರಮಗಳನ್ನು ಮಾತ್ರ ಪರಿಗಣಿಸಲಾಗುವುದು. ಹಾಗೂ ಇತರಸಂಸ್ಥೆಗಳ ಸಹಯೋಗದೊಂದಿಗೆ 
ಆಯೋಜಿಸಿದ ಕಾರ್ಯಕ್ರಮಗಳನ್ನು ಪರಿಗಣಿಸಲಾಗುವುದಿಲ್ಲ. | 


- ಲಭ್ಯ ಅನುದಾನದಲ್ಲಿ ಪ್ರಾದೇಶಿಕವಾರು ಆದ್ಯತೆ ನೀಡಲಾಗುವುದು. 
Ro ಸಂಸೆಗಳು ಕನ್ನಡ ಭಾಷೆ ಸಾಹಿತ್ಯ ಸಂಗೀತ, ನೃತ್ಯ. ವಾಟಕ, . ಜನಪದ, ಯಕ್ಷಗಾನ, ಚಿತ್ರಕಲೆ, 


ಶಿಲ್ಪಕಲೆ, ಮುಂತಾದ ಸೃಜನಶೀಲ ಕಲಾಪ್ರಕಾರಗಳಲ್ಲಿ ನಿರಂತರ ಚಟುವಟಿಕೆ ನಡೆಸಿರುವ ಬಗ್ಗೆ ಹಿಂದಿನ 
ವರ್ಷದ ಚಟುವಟಿಕೆಗಳ ವಿವರ ಮತ್ತು ಧನಸಹಾಯಕ್ಕಾಗಿ ಅರ್ಜಿ ಸಲ್ಲಿಸುವ ವರ್ಷದ ಯೋಜನೆಗಳ 
ಸಂಕ್ಷಿಪ್ತವಿವರ ಸಲ್ಲಿಸಬೇಕು ಮತ್ತು ಸಂಸ್ಥೆಯು ಸ್ಥಾಪನೆಯಾದಾಗಿನಿಂದ ಕೈಗೊಂಡ ಒಟ್ಟಾರೆ 
ಕಾರ್ಯಚಟುವಟಿಕೆಯ ಸಮಗ ಪರಿಚಯ ನೀಡುವ ಸಂಕ್ಷಿಪ್ತ ಟಿಪಣಿಯನ್ನು ಸಹ ಸಲ್ಲಿಸಬೇಕು. 


. ಧನಸಹಾಯ ಪಡೆಯುವ ಸಂಸ್ಥೆ ಸ್ಥೆಗಳ ಕಾರ್ಯಚಟುವಟಿಕೆಯ ಮೌಲ್ಯಮಾಪನದ ಸಂದರ್ಭದಲ್ಲಿ 


ಅವುಗಳ ಕಾರ್ಯಕ್ರಮಗಳ ನಾವೀನ್ಯತೆ, ವೈಶಿಷ್ಟ್ಯ ತೆ, ಪ್ರಯೋಗಾತ್ಮಕ ಸಾಧ್ಯತೆ, ವಿಶೇಷ ವಿಷಯ 
ವಸ್ತುವಿನ ಮೇಲೆ ಆಧಾರಿತವಾದ ಶಿಬಿರಗಳು, ಕಮ್ಮಟಗಳು, ಯಾಕ ಹೊಸ ಆವಿಷ್ಕಾರಗಳು, 
ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ, ವಿಕಲಚೇತನರಿಗೆ, ಮಹಿಳೆ ಮತ್ತು ಮಕ್ಕಳ ಕಾರ್ಯಕ್ಷಮಗಳು : 
ಪ್ರೋತ್ಸಾಹ, ಮುಂತಾದ ಕ್ರಿಯಾತ್ಮಕ ಮತ್ತು ಗುಣತ್ಮಕವಾಗಿ ರೂಪಿತವಾದ ಕಾರ್ಯಚಟುವಟಿಕೆಗಳಿಗೆ 
ಹೆಚ್ಚಿನ 'ಆದ್ಯತೆ ನೀಡಲಾಗುವುದು. 


ಖಿ 


14. ಧನಸಹಾಯ ಮಂಜೂರಾತಿ ಸಂದರ್ಭದಲ್ಲಿ ರಾಜ್ಯ ಸಮಿತಿಯು ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ 
ಧನಸಹಾಯ ನಿಗದಿ ಪಡಿಸಲು ಕ್ರಮವಹಿಸುವುದು. 


ಅ. ಸಂಸ್ಥೆಯ ಮೂಲಕ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಯಾರಾದ ಹೊಸ ಕಲಾವಿದರ ಸಂಖ್ಯೆ 

ಆ. ಸಂಸ್ಥೆಯು ಸಿದ್ಧಪಡಿಸಿದ ಹೊಸ ರಂಗರೂಪಕಗಳು, ನೃತ್ಯ ರೂಪಕಗಳು ಮತ್ತು ಪ್ರಯೋಗಗಳು. 

ಇ. ಸಂಸ್ಥೆಯ ಕಾರ್ಯಚಟುವಟಿಕೆಯ ನಿರಂತರತೆ ಮತ್ತು ಗುಣಾತ್ಮಕತೆ. 

ಈ. ಕಾರ್ಯಕ್ರಮಗಳಲ್ಲಿ ವಿನೂತನ ಪ್ರಯೋಗಶೀಲತೆ ಮತ್ತು ನಾವೀನ್ಯತೆ. 

ಉ. ವಿವಿಧ ಸೃಜನಶೀಲ ಕ್ಷೇತ್ರಗಳಲ್ಲಿ ಸಾಂಸ್ಕೃತಿಕ ದಾಖಲೀಕರಣಕ್ಕೆ ಸಂಸ್ಥೆಯ ಕೊಡುಗೆ 

ಊ. ಮಹಿಳೆಯರನ್ನು, ಮಕ್ಕಳನ್ನು, ಅಂಗವಿಕಲರು ಹಾಗೂ ಇತರರನ್ನು ಗಮನದಲ್ಲಿರಿಸಕೊಂಡು 
ರೂಪಿಸಲಾದ ಸಾಂಸ್ಕೃತಿಕ ಯೋಜನೆಗಳು 


ಯ. ಯುವ ಮತ್ತು ಉದಯೋನ್ಮುಖ ಕಲಾವಿದರಿಗೆ ವೇದಿಕಿ. 


15. ಧನಸಹಾಯ ಪಡೆಯಲಿಚ್ಛಿಸುವ ಸಂಸ್ಥೆಗಳು ಸಂಘ ಸಂಸ್ಥೆಗಳ ನೋಂದಣಾಧಿಕಾರಿಗಳಿಗೆ ಸಲ್ಲಿಸುವ 
ಚಾರ್ಟರ್ಡ್‌ ಅಕೌಂಟೆಂಟ್‌ ಅವರಿಂದ ಲೆಕ್ಕ ಪರಿಶೋಧಿತ ಮತ್ತು ದೃಢೀಕೃತ ಲೆಕ್ಕಪಟ್ಟಿಗಳು ಹಾಗೂ 
ಬ್ಯಾಂಕ್‌ಖಾತೆ ಪಾಸ್‌ಬುಕ್‌/ಸ್ಟೇಟ್‌ಮೆಂಟ್‌ ಸಂಬಂಧಿಸಿದ ಹಿಂದಿನ ಆರ್ಥಿಕ ವರ್ಷದ ಪ್ರತಿಗಳನ್ನು 


ಸಲ್ಲಿಸಬೇಕು. = 
16. ಯಾವುದೇ ಸಂಸ್ಥೆಗಳ ಅಂಗಸಂಸ್ಥೆಗಳು, ಶಾಖಾ ಘಟಕಗಳು ಪ್ರತ್ಯೇಕವಾಗಿ ಅನುದಾನ ಪಡೆಯಲು 
ಅರ್ಹವಾಗುವುದಿಲ್ಲ. 
17. ಯಾವುದೇ ಸಂಘ-ಸಂಸ್ಥೆಗಳಿಗೆ /್ರಿಸ್ಟ್‌ಗಳಿಗೆ ಒಂದು ಆರ್ಥಿಕ ವರ್ಷದಲ್ಲಿ ಒಮ್ಮೆ ಮಾತ್ರ ಧನಸಹಾಯ 
ನೀಡಲಾಗುವುದು. 


18. ಇಲಾಖೆಯಿಂದ ಧನಸಹಾಯವನ್ನು ಅಪೇಕ್ಷಿಸುವ ಸಂಘ-ಸಂಸ್ಥೆಗಳು ಚೆಕ್‌ ಲಿಸ್ಪಿನಲ್ಲಿ ಕೋರಿರುವಂತೆ 
ಕಮವಾಗಿ ದಾಖಲೆಗಳಿಗೆ ಕ್ರಮಸಂಖ್ಯೆ ನಮೂದಿಸಿ ನಿಗದಿತ ನಮೂನೆಯ ಅರ್ಜಿಯನ್ನು ಆಯಾ 
ಜಿಲ್ಲಾ ಸಹಾಯಕ ನಿರ್ದೇಶಕರಿಗೆ ಸಲ್ಲಿಸಬೇಕು. ಪತ್ರಿಕಾ ಪ್ರಕಟಣೆಯಲ್ಲಿ ನಿಗದಿಪಡಿಸಿದ ದಿನಾಂಕದಲ್ಲಿ 
ಸಲ್ಲಿಸಿವ ಅರ್ಜಿಗಳನ್ನು ಮಾತ್ರೆ ಸ್ಪೀಕರಿಸಲಾಗುವುದು. 

19. ಧನಸಹಾಯ ಕೋರಿಕೆ ಅರ್ಜಿಗಳನ್ನು ಸಲ್ಲಿಸುವ ಮತ್ತು ಧನಸಹಾಯ ಮಂಜೂರಾತಿ ಪ್ರಕ್ರಿಯೆಯ 
ವೇಳಾಷಟ್ಟ; 

ಅ. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕದಿಂದ 25 ದಿನಗಳ ಕಾಲ ದಾಖಿಲೆಗಳ ಸಹಿತ ಅರ್ಜಿ 
ಸಲ್ಲಿಸಲು ಅವಕಾಶ ನೀಡುವುದು. 

ಆ. ಬಿಟ್ಟು ಹೋದ ದಾಖಲೆಗಳನ್ನು ಸಲ್ಲಿಸಲು ಐದು ದಿನಗಳ ಹೆಚ್ಚುವರಿ ಅವಕಾಶವನ್ನು ಕಲ್ಪಿಸುವುದು. 

ಇ. ಅರ್ಜಿದಾರ ಸಂಸ್ಥೆಗೆ ಅರ್ಜಿ ಸಲ್ಲಿಕೆಯ ನಂತರ .ಅರ್ಜಿ ಸಂಖ್ಯೆ ಮತ್ತು ಸ್ಪೀಕೃತಿ ಹಾಗೂ ಜಿಲ್ಲಾ 
ಕಚೇರಿಯಲ್ಲಿ ದಾಖಲೆ ಪರಿಶೀಲನೆಗೆ ಸಂದರ್ಶನದ ದಿನಾಂಕವನ್ನು ನಿಗದಿಪಡಿಸುವುದು. 

ಈ. ಜಿಲ್ಲಾ ಕಚೇರಿಯಲ್ಲಿ ನಿಗದಿತ ದಿನಾಂಕದಂದು ಜಿಲ್ಲಾ ಹಂತದಲ್ಲಿ ಸಹಾಯಕ ನಿರ್ದೇಶಕರು 
ಅರ್ಜಿದಾರ ಸಂಸ್ಥೆಯ ದಾಖಲೆಗಳನ್ನು ಮೂಲ ದಾಖಲೆಗಳೊಂದಿಗೆ ಪರಿಶೀಲನೆ ಮಾಡಿ 
ನಿಗದಿತ ನಮೂನೆಯಲ್ಲಿ ದೃಢೀಕರಿಸುವುದು. 

ಉ. ಜಿಲ್ಲಾ ಕಚೇರಿಯಿಂದ ಅರ್ಜಿಯ ಮೇಲೆ ಷರಾ ನಮೂದು ಮಾಡುವುದು. 

ಊ. ಷರಾ ನಮೂದಾದ ಅರ್ಜಿಗಳನ್ನು ಕೇಂದ್ರ ಸಮಿತಿಯಿಂದ ಪರಿಶೀಲನೆ ಮಾಡುವುದು. 

ಯ. ಕೇಂದ್ರ ಸಮಿತಿಯಿಂದ ದಾಖಲೆ/ ಕಾರ್ಯಕ್ರಮಗಳ ವಿವರಗಳನ್ನು ಪರಿಶೀಲನೆ ಮಾಡುವುದು. 

ಎ. ಕೇಂದ್ರ ಸಮಿತಿ ಸಂಸ್ಥೆಯ ಚಟುವಟಿಕೆ ಮತ್ತು ಅರ್ಹತೆಯ ಆಧಾರದ ಮೇಲೆ ಅನುದಾನವನ್ನು 
ನಿಗದಿ ಪಡಿಸುವುದು. 

ಏ. ಕೇಂದ್ರ ಸಮಿತಿ ಸಹಾಯಾನುದಾನವನ್ನು ಸಂಸ್ಥೆ/ ಘೆಲಾನುಭವಿ ಕಲಾವಿದರ ಖಾತೆಗೆ ಜಮೆ 
ಮಾಡುವುದು. 


20. ಸಂಘ-ಸಂಸ್ಥೆಗಳು ಧನಸಹಾಯ್‌ ಪಡೆಯಲು ಸಲ್ಲಿಸಿದ ಅರ್ಜಿಯಲ್ಲಿ ತಪ್ಪು ಮಾಹಿತಿ ನೀಡಿದ್ದಲ್ಲಿ, 
ಉದ್ದೇಶಿತ ಕಾರ್ಯಕ್ರಮ ನಡೆಸದೆ ದುರುಪಯೋಗ ಮಾಡಿಕೊಂಡಿದ್ದಲ್ಲಿ, ಸಹಾಯಧನ ಬಿಡುಗಡೆ 
ಆದೇಶದಲ್ಲಿ/ತರಾರು ಪತ್ತದಲ್ಲಿ ವಿಧಿಸಿದ ಯಾವುದೇ ಷರತ್ತನ್ನು ಉಲ್ಲಂಘನೆ ಮಾಡಿದ್ದಲ್ಲಿ, 
ಕಾರ್ಯಕ್ರಮವನ್ನು ಮಾಡದೆ ಸುಳ್ಳು ದಾಖಲೆ ಸೃಷ್ಟಿಸಿ ವಂಚನೆ ಮಾಡಿದ ಸಂಸ್ಥೆಯನ್ನು ಸರ್ಕಾರ 
ಮಂಜೂರು ಮಾಡಿದ ಹಣ ವಸೂಲಾತಿಯೂ ಸೇರಿದಂತೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ 
ಅಧಿಕಾರವು ಇಲಾಖಿಗೆ ಇರುತ್ತದೆ. 


ಸ 


21. ಧನಸಹಾಯ- ಪಡೆದಿದ್ದ ಸಂಸ್ಥೆಗಳು ತಮ್ಮ ಚಟುವಟಿಕೆಗಳ ಆಹ್ವಾನಪತ್ರಿಕೆ ಮತ್ತು ವೇದಿಕೆ ಕಾರ್ಯಕ್ರಮ 
ಹಾಗೂ ಪ್ರಜಾರ ಸ ಸಾಮಗಿಗಳಲ್ಲಿ ಕನ್ನಡ ಮೆತ್ತು ಸಂಸ್ಕೃತಿ ಇಲಾಖೆಯ ಹೆಸರನ್ನು `ನಮೂದಿಸ್ಥೆ: ಬೇಕು. 

22. ಸಂಸ್ಥೆ ಸ್ಥೆಯು ಇಲಾಖೆಯಿಂದ ಪಡೆದ ಧನಸಹಾಯದಡಯಲ್ಲಿ ರೂಪಿಸಿದ ಕಾರ್ಯಕ್ರಮಗಳ ದಾಖಲೆಗಳು, 
ಪ್ರಕಟಣೆಗಳು, ಕಾರ್ಯಕ್ರಮಗಳ ಆಡಿಯೋ ಮತ್ತು ವಿಡಿಯೋ, ಸ್ಥಿರಚಿತ್ರೀಕರಣ ದಾಖಲೆಗಳನ್ನು 
ಇಲಾಖೆಯು ಬಳಸಲು ಅಧಿಕಾರ ಹೊಂದಿರುತ್ತದೆ. 

23. ವಿಶೇಷ ಸಂದರ್ಭಗಳಲ್ಲಿ ಸರ್ಕಾರವು ಶುದ್ಧ ಸಾಂಸ್ಕೃತಿಕ ವಾತಾವರಣವನ್ನುಂಟು ಮಾಡಬಹುದೆಂದು 
ಭಾವಿಸಲಾಗುವ ಸಂಸ್ಥೆಗಳಿಗೆ ಆರ್ಥಿಕ ನೆರವು ನೀಡುವ ಅಧಿಕಾರವನ್ನು ಹೊಂದಿರುತ್ತದೆ 


ಅಸಂಘಟಿತ ಕಲಾವಿದರಿಗೆ ಪ್ರೋತ್ಸಾಹ ಧನಸಹಾಯ ನೀಡಲು ಮಾರ್ಗಸೂಚಿ 


24. ಅಸಂಘಟಿತ ಕಲಾತಂಡಗಳಿಗೆ/ವ್ಯಕ್ತಿಗಳಿಗೆ ಅಗತ್ಯವಾದ ವಾದ್ಯ ಪರಿಕರಗಳು-ವೇಷಭೂಷಣಗಳ 
ಖರೀದಿಗಾಗಿ ಹಾಗೂ ಚಿತ್ರಕಲೆ- ಶಿಲಕಲಾಕೃಶಿಗಳ ಪ್ರದರ್ಶನಕ್ಕ ಆಧಿಕ ನೆರವು ಪಡೆಯಲು ನೋಂದಣಿ 

... ಕಡ್ಡಾಯವಲ್ಲ. 

25. ಕಲಾವಿದರ ಹೇಷಭೂಷಣ ಮತ್ತು ವಾದ್ಯ ಪರಕರಗಳ ಖರೀದಿಗೆ ನೀಡುವ ಅನುದಾನದ ಮಿತಿಗರಿಷ್ಟ 
ರೂ.1.00 ಲಕ್ಷಗಳನ್ನು ಮೀರಬಾರದು. 

26. ಚಿತ್ರಕಲೆ, ಶಿಲಕಲಾಕೃತಿಗಳ ಪ್ರದರ್ಶ ೯ನಕ್ಕಾಗಿ' ಅರ್ಜಿ ಸಲ್ಲಿಸುವ ಕಲಾವಿದರು ಮಾತ್ರ . ತಮ್ಮ 
ಅರ್ಜಿಯೊಂದಿಗೆ ಕೆಲಾಕ್ಕ ೈತಿಗಳ ಛಾಯಾಚಿತ್ರಗಳನ್ನು ಲಗತ್ತಿಸಬೇಕು.  ಯುವಕಲಾವಿದರು ತಮ್ಮ 
ಕಲಾಕೃತಿಗಳ ಶ್ರೇಷ್ಟತೆ ಹಾಗೂ ಗುಣಮಟ್ಟದ ಬಗ್ಗೆ ಕರ್ನಾಟಕ ' ಅಲಿತಕಲಾ/ಶಿಲ್ಪಕಲಾ ಅಕಾಡೆಮಿಯಿಂದ 
ಅಭಿಪ್ರಾಯದೊಂದಿಗೆ ಧೃಡೀಕರಣ ಪತ್ರ ಪಡೆದು "ಅರ್ಜಿಯನ್ನು ಸಲ್ತಿಸಬೇಕು. 

27. ಪ್ರದರ್ಶನಕ್ಕೆ ನೀಡ ನಡಲಾಗುವ ಸಹಾಯಧನದ ಮೊತ್ತವನ್ನು ಚಿ ತ್ರಿಲ್ಪ ಪ್ರದರ್ಶನದ ಸಭಾಂಗಣದ ಬಾಡಿಗೆ, 
ಚಿ ತ್ರಶಿಲ್ಪ ಸೃತಿಗಳ ಫೆ ಪ್ರೇಂ ಹಾಕುವ ವೆಚ್ಚಗಳು, ಕೆಲಾಕ್ಕ ತಿಗಳ ಪರಿಚಯ ನೀಡುವ ಕ್ಯಾಟಲಾಗ್‌ ಮುದ್ರಣ, 
ಕೃತಿಗಳ ಾಗುಣಿಕ ವೆಚ್ಚ ಕಲಾನಿದರ ಪ್ರಯಾಣ ಮತ್ತು ವಸತಿ ವೆಚ್ಚಗಳಿಗೆ ಮಾತ್ರ ಬಳಸತಕ್ಕದ್ದು. ಗರಿಷ್ಟ 
ಮೊತ್ತವು ಈ ಕೆಳಕಂಡಂತಿರುತ್ತವೆ. | 

28. ವಕವ್ಯಕ್ತಿಚಿತ್ರ/ಶಿಲ್ಲಕಲಾ ಪ್ರದರ್ಶನಕ್ಕೆ ರಾಜ್ಯದಲ್ಲಿ ರೂ.50,000 ಮತ್ತು ಹೊರರಾಜ್ಯ ದಲ್ಲಿ ರೂ.75,000: 

29. ಇಲಾಖೆಯ ಸಹಾಯಕ ನಿರ್ದೇಶಕರಿರಿದ ಬಂದ ಎಲ್ಲಾ ಅರ್ಜಿಗಳನ್ನು ಪರಿಶೀಲಿಸಿ ಅನುಪಾನ 
ನಿಗದಿಗಾಗಿ ಈ ಕೆಳಕಂಡ ಅನುದಾನ ಮಂಜೂರಾತಿ ಸಮಿತಿ ಮುಂದೆ ನಿರ್ದೇಶಕರು ಮಂಡಿಸುವುದು. 


ಧನಸಹಾಯ ಮಂಜೂರಾತಿ ಆಯ್ಕೆ ಸಮಿತಿ ಈ ಮುಂದಿನಂತೆ ಇರುವುದು. 


1. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು — ಅಧ್ಯಕ್ಷರು 
ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ, ಬೆಂಗಳೂರು is 

2 ಆಯುಕ್ತರುನಿರ್ದೇ ಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ,ಬೆಂಗಳೂರು - ಸದಸ್ಯಕಾರ್ಯದರ್ಶಿ 

3. ಸರ್ಕಾರದ ಹಾದರ ಕನ ಸಡ ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ, — ಸದಸ್ಯರು 
ಬೆಂಗಳೂರು 

4. ಜಂಟಿ ನಿರ್ದೇಶಕರು, (ಧನಸಹಾಯ) ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು — ಸದಸ್ಯರು 

5. ಜಂಟಿ ನಿರ್ದೇಶಕರು, ಸಮಾಜ ಕಲ್ಯಾಣ ಇ ಇಲಾಖೆ, ಬೆಂಗಳೊರು - ಸದಸ್ಯರು 

6. 'ಜಂಟಿ' ನಿರ್ದೇಶಕರು, ಸಮಗ್ಗ ಗಿರಿಜನ ಅಭಿವೃದ್ಧಿ ಯೋಜನೆ (ಐ.ಟಿ.ಡಿ.ಪಿ), ಬೆಂಗಳೂರು - ಸದಸ್ಯರು 

7. ಲೆಕ್ಕ ಪತ್ರಾಧಿಕಾರಿ, ಕನ್ನಡ -ಸಂಸ್ಕೃತಿ ಬಿಜ್‌ ಡೆಂಗಳೂರು — ಸದಸ್ಯರು 

8. ಸಾಹಿತ್ಯ ಚಿತ್ರಕಲೆ, ಶಿಲಕಲೆ, ಸಂಗೀತ- ನೃತ್ಯ, ನಾಟಕ, ಜನಪದ, ಯಕ್ಷಗಾನ ಅಕಾಡೆಮಿ — ಸದಸ್ಯರು 


ಅಧ್ಯಕ್ಷ ಪರೆಗಳು 


ಈ ಮೇಲ್ಕಂಡ ಸಮಿತಿಯು ಅರ್ಜಿಗಳನ್ನು ಪರಿಶೀಲಿಸಿ, ' ಸಮಿತಿಯ ನಡಾವಳಿಯ ಆಧಾರದಲ್ಲಿ 
ಅನುದಾನ ಮಂಜನಿನಾನಿ ಆದೇಶಗಳನ್ನು ಹಿರಡಿಸುವುದು. ಇದಕ್ಕೂ ಮೇಲಟ್ಟು ಧನಸಹಾಯ ನೀಡುವ 
ವಿಚಾರವು ಸರ್ಕಾರದ ವಿವೇಚನೆಗೆ ಒಳಪ ಟಿರುತ್ತದೆ. 

ಪಥ ಸ್‌ NS otc u- Wb 


(ಪಿ.ಎಸ್‌. ಮಾಲತಿ) 3h\ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 

(ಸಂಸ್ಕೃತಿ ಶಾಖೆ) 


